ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 
ಕರ್ನಾಟಕ ಪ್ರವಾಸೋದ್ಯಮ ನೀತಿ 
ಶ್ರೀ ಎಸ್‌. ಎಲ್‌. ಭೋಜೇಗೌಡ(ಶಿಕ್ಷಕರ ಕ್ಷೇತ್ರ) - 
283 (468) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಪ್ರವಾಸೋದ್ಯಮ ಇಲಾಖೆಯಿಂದ ಕರ್ನಾಟಕ ಪ್ರವಾಸೋದ್ಯಮ ನೀತಿ 2020-25 ಜಾರಿಗೆ ತಂದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಸದರಿ ಪ್ರವಾಸೋದ್ಯಮ ನೀತಿಗೆ ಸಕ್ಷಮ ಪ್ರಾಧಿಕಾರದಿಂದ ಪ್ರತ್ಯೇಕ ಮಾರ್ಗಸೂಚಿಗಳನ್ನು 
ಹೊರಡಿಸಲಾಗಿದೆಯೇ; ಅಥವಾ ಯಾವ ಕಾಲಮಿತಿಯೊಳಗೆ ಹೊರಡಿಸಲಾಗುವುದು; 


(ಇ) ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿಯಲ್ಲಿ ಜಲ ಸಾಹಸ ಮತ್ತು ಭೂ ಸಾಹಸ (ಕ್ರೀಡಾ ಚಟುವಟಿಕೆಗಳನ್ನು) ಉತ್ತೇಜಿಸಲು 
ಸರ್ಕಾರದಿಂದ ಕೈಗೊಂಡ ಕ್ರಮ ಏನು; (ವಿವರ ನೀಡುವುದು) 


(ಈ) ಜಲ ಸಾಹಸ ಮತ್ತು ಭೂ ಸಾಹಸ (ಕ್ರೀಡಾ ಚಟುವಟಿಕೆ) ನಡೆಸಲು ಪರವಾನಗಿ ನೀಡಲಾಗಿದೆಯೇ; ಈ ಬಗ್ಗೆ ಸರ್ಕಾರದ 
ನಿಲುವೇನು? 


